ಕರ್ನಾಟಿಕ ವಿಧಾನ ಪರಿಷತ್ತು 


ಹಾಗೂ ಅದಕ್ಕೆ ಒಬ್ಬ ಗಂಥಪಾಲಕರಿರಬೇಕು, 
ಆದರೆ ಗ್ರಂಥಪಾಲಕ ಹುದ್ದೆಯನ್ನು ನೇಮಕ 


ಮಾಡದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; (ಸಂಪೂರ್ಣ ವಿವರ 
ನೀಡುವುದು) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 818 (951) 
ಸದಸ್ಯರ ಹೆಸರು ಶ್ರೀ ಆರ್‌.ಪ್ರಸನ್ನ ಕುಮಾರ್‌ (ಸ್ಥಳೀಯ 
, ಸಂಸ್ಥೆಗಳ ಕೇತು 
ಉತ್ತರಿಸಬೇಕಾದ ದಿನಾಂಕ | 20.09.2021 
ಉತ್ತರಿಸಬೇಕಾದ ಸಚಿವರು ಮಾನ್ಯ ಉನ್ನತ ಶಿಕ್ಷಣ ಸಚಿವರು 
| | ನ್‌್‌ 
ಪ್ರಶ್ನೆ ಉತ್ತರ 
ಅ) | ಪದವಿ ಕಾಲೇಜುಗಳಿಗೆ ಯು.ಜಿ.ಸಿ. 
ನಿಯಮದಂತೆ ಒಂದು ಕಾಲೇಜಿಗೆ ಒಂದು 
ಗ್ರಂಥಾಲಯವಿರಬೇಕು ಎಂಬ ನಿಯಮವಿದೆ 
'ಹೌದು 


ಪದವಿ ಕಾಲೇಜುಗಳಿಗೆ ಗ್ರಂಥಪಾಲಕರನ್ನು 


ಗಮನಕ್ಕೆ ಬಂದಿದೆಯೆಳ (ವಿವರ ನೀಡುವುದು) 


ಆ) 
[ಸವ ಮಾಡದೆ ಇರುವುದು ಸರ್ಕಾರದ 


ಕಾಲೇಜು ಶಿಕ್ಷಣ ಇಲಾಖೆಯ ಸರ್ಕಾರಿ 
ಪ್ರಥಮ ದರ್ಜಿ ಕಾಲೇಜುಗಳಲ್ಲಿನ 


| ಗ್ರಂಥಪಾಲಕರನ್ನು ನೇಮಿಸಿಕೊಳ್ಳಲು ವಿಶೇಷ 


ಇ) 12007 ರಲ್ಲಿ 154 ಗ್ರಂಥಪಾಲಕರನ್ನು 
ನೇಮಕಾತಿ ಮಾಡಿದ್ದು, ಒಟ್ಕಾರೆ 2021 | ನೇಮಕಾತಿ ನಿಯಮಗಳನ್ನು 
"| ರವರೆಗೆ ಗ್ರಂಥಪಾಲಕರ ನೇಮಕಾತಿ| ರೊಪಿಸಲಾಗುತ್ತಿದ್ದು, ಕೂಡಲೇ 
ನೆಡೆಯದಿರಲು ಕಾರಣವೇನು: (ವಿವರ | ಅ೦ತಿಮಗೊಳಿಸಲಾಗುವುದು ಹಾಗೂ 
ನೀಡುವುದು) ಕೋವಿಡ್‌-19ರ ಪರಿಸ್ಥಿತಿ ಹಿನ್ನೆಲೆಯಲ್ಲಿನ 
ಈ) | ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನದಲ್ಲಿ ಆರ್ಥಿಕ ಇಲಾಖೆಯ ನಿರ್ಬಂದಗಳು 
ಸಾವಿರಾರು ವಿದ್ಯಾರ್ಥಿಗಳು ಪ್ರತಿವರ್ಷ | ತೆರವುಗೊಂಡ ತರುವಾಯ ಗ್ರಂಥಪಾಲಕರ 
ತರಬೇತಿ ನಡೆದು | ನೇಮಕಾತಿಗೆ ನಿಯಮಾನುಸಾರ 
"| ವಿರುದ್ಯೋಗಿಗಳಾಗಿರುವುದು ಅಥವಾ ಕೂಲಿ | ಕಮವಹಿಸಲಾಗುವುದು. 
ಕಾರ್ಮಿಕರಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ? | 
ಇಡಿ 10 ಯುಇಸಿ 2021 
(ಡಾ: ಅಶ ಕಾರಾಯಣ ಸಿ.ಎನ್‌) 


ಉನ್ನತ ಶಿಕ್ಷಣ, ಐಟಿ-ಬಿಟಿ, ವಿಜ್ನಾನ ಮತ್ತು ತಂತ್ರಜ್ನಾನ, 
ವಿದ್ಯುನ್ಮಾನ ಹಾಗೂ ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು. . 


